ಲಿಖಿತ ಮೂಲಕ ಉತ್ತರಿಸುವ ಕರ್ನಾಟಕ ವಿಧಾನ ಪರಿಷತು 
ನೂರ ಮೂವತ್ತೆಂಟನೆಯ ಅಧಿವೇಶನ 
ಮಂಗಳವಾರ, ದಿನಾಂಕ : 23ನೇ ಜುಲೈ, 2019 
ಬೆಂಗಳೂರು ಕನ್ನಡ ಸಂಸ್ಕೃಂತಿ ಇಲಾಖೆಯಿಂದ ಆಚರಿಸುವ ಜಯಂತಿಗಳ ಬಗ್ಗೆ 
ಶ್ರೀ ಜಿ.ರಘು ಆಚಾರ್‌ (ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ):- 
537 (528) ಮಾನ್ಯ ಭಾರಿ ಮತ್ತು ಮಧ್ಯಮ ನೀರಾವರಿ ಹಾಗೂ ಕನ್ನಡ ಮತ್ತು ಸಂಸ್ಕಂತಿ ಸಚಿವರು ಈ ವಿಷಯಗಳನ್ನು ದಯವಿಟ್ಟು 
ತಿಳಿಸುವರೆ:- 


(ಅ) ಕನ್ನಡ ಮತ್ತು ಸಂಸ್ಕೃಂತಿ ಇಲಾಖೆಯಿಂದ ಪ್ರತಿವರ್ಷ ರಾಜ್ಯದಲ್ಲೆಡೆ ಆಚರಿಸುವ ಜಯಂತಿಗಳು ಎಷ್ಟು; ಅದಕ್ಕೆ ಇಲಾಖೆ 
ವತಿಯಿಂದ ಖರ್ಚು ಮಾಡುವ ಅನುದಾನ ಎಷ್ಟು; (ಮಾಹಿತಿ ಒದಗಿಸುವುದು) 


(ಆ) ಕನ್ನಡ ಸಂಸ್ಕಂತಿ ಇಲಾಖೆಯಿಂದ ಆಚರಣೆ ಆಗುವ ಜಯಂತಿಗಳಲ್ಲಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹಾಗೂ 
ಸಚಿವರು ಎಷ್ಟು ಜಯಂತಿಗಳಲ್ಲಿ ಪಾಲ್ಗೊಂಡಿದ್ದಾರೆ ? (ಮಾಹಿತಿ ಒದಗಿಸುವುದು) 


